ಕರ್ನಾಟಕ ವಿಧಾನ ಪರಿಷತ್ತು 


ಉತ್ತರಿಸಬೇಕಾದ ದಿನಾಂಕ: 


538(693) 
ಶ್ರೀ ಕೆ.ಟಿ. ಶ್ರೀಕಂಠೇಗೌಡ, ಮಾನ್ಯ ವಿಧಾನ ಪರಿಷತ್‌ 
ಸದಸ್ಯರು (ಪದವೀಧರ ಕ್ಷೇತ್ರದಿಂದ 
ಚುನಾಯಿತರಾದವರು) 

10.03.2020 


ಉತ್ತರಿಸುವವರು: ಪೌರಾಡಳಿತ, ತೋಟಗಾರಿಕೆ ಹಾಗೂ ರೇಷ್ಮೆ ಸಚಿವರು 
ಕ್ರಸಂ. ಪಶ್ನೆ ಉತ್ತರ ್‌ 
ಮಂಡ್ಯ ನಗರಸಭೆಯ ವ್ಯಾಪ್ತಿಯಲ್ಲಿ ಮಂಡ್ಯ ' ನೆಗರಸಭೆಯ ''ವ್ಯಾಪ್ತಿಯಲ್ಲಿರುವ ಒಟ್ಟು 
ಈ ಬರುವ ಒಟ್ಟು ಉದ್ಯಾನವನಗಳ | ಉದ್ಯಾನವನಗಳ ಸಂಖ್ಯೆ 42. (ವಿವರ ಅನುಬಂಧದಲ್ಲಿರಿಸಿದೆ.) 
ಸಂಖ್ಯೆ ಎಷ್ಟು; (ವಿವರ ನೀಡುವುದು) 

ಸದರಿ ಉದ್ಯಾನವನಗಳ ನಿರ್ವಹಣೆಗೆ ನಗರಸಭೆಯ ಪಾರ್ಕ್‌ ವಿಭಾಗದ ಸಿಬ್ಬಂದಿಯಿಂದ 

ಆ) | ನಗರಸಭೆ ಕೈಗೊಂಡ ಅಗತ್ಯ ಪಾರ್ಕ್‌ಗಳನ್ನು ನಿರ್ವಹಣೆ ಮಾಡಲಾಗುತ್ತಿದೆ. ಈಗಾಗಲೇ 
ಕ್ರಮಗಳೇನು; (ವಿವರ ನೀಡುವುದು) | ನಗರಸಭೆಯ ಕೌನ್ನಿಲ್‌ನಲ್ಲಿ 08 ಜನ ಗಾರ್ಡ್‌ನರ್‌ಗಳನ್ನು 
ಟೆಂಡರ್‌ ಮೂಲಕ ಹೊರಗುತ್ತಿಗೆ ಆಧಾರದಲ್ಲಿ ತೆಗೆದುಕೊಂಡು 

ಅವರಿಂದ ನಿರ್ವಹಣೆ ಮಾಡಲಾಗುತ್ತಿದೆ. 

ಸದರಿ ಉದ್ಯಾನವನಗಳನ್ನು ಅಮೈತ್‌ ಯೋಜನೆಯಡಿ 08 ಪಾರ್ಕ್‌ಗಳನ್ನು ಅಭಿವೃದ್ಧಿ 

ಇ) [ನಿರ್ವಹಣೆ ಮಾಡಲು ಸರ್ಕಾರ ಪಡಿಸಲಾಗಿದ್ದು, ಹಾಲಿ ಅಭಿವೃದ್ಧಿ ಹೊಂದಿರುವ ಉದ್ಯಾನವನಗಳ 
ಕೈಗೊಂಡ ಕ್ರಮಗಳೇನು; ನಿರ್ವಹಣೆಯನ್ನು ಅವಶ್ಯವಿರುವ ಸಿಬ್ಬಂದಿಗಳ ಮೂಲಕ 
ಸಮರ್ಪಕವಾಗಿ ನಿರ್ವಹಿಸಲಾಗುತ್ತಿದೆ. 
14ನೇ ಹಣಕಾಸು ಯೋಜನೆಯಡಿ 16 ಉದ್ಯಾನವನಗಳು 
ಮತ್ತು ಎಸ್‌.ಎಫ್‌.ಸಿ ವಿಶೇಷ ಅನುದಾನದಡಿ 18 
ಉದ್ಯಾನವನಗಳ ನಿರ್ವಹಣೆಯನ್ನು ಟೆಂಡರ್‌ ಕರೆದು 
ನಿರ್ವಹಿಸಲಾಗಿರುತ್ತದೆ. 
ಈ ಉದ್ಯಾನವನಗಳ ಅಭಿವೈದ್ಧಿಗೆ ಹೌದು. 
ಈ) ಅನುದಾನವನ್ನು ನೀಡಲಾಗಿದೆಯೇ? 

( ವಿವರ ನೀಡುವುದು) 14ನೇ ಹಣಕಾಸು ಅನುದಾನದಲ್ಲಿ 2017-18ನೇ ಸಾಲಿನಲ್ಲಿ 
ರೂ.22.50 ಲಕ್ಷಗಳು, 2018-19ನೇ ಸಾಲಿನಲ್ಲಿ ರೂ.23.48 
ಲಕ್ಷಗಳು ಮತ್ತು ಅಮೃತ್‌ ಯೋಜನೆಯಡಿ ರೂ.200.00 ಲಕ್ಷಗಳ 
ಅನುದಾನ ನೀಡಲಾಗಿದೆ. 

2018-19ನೇ ಸಾಲಿನ ರಾಜ್ಯ ಸರ್ಕಾರದ ಆಯವ್ಯಯದಲ್ಲಿ 
ಮಂಡ್ಯ ನಗರದ ಅಭಿವೃದ್ಧಿಗಾಗಿ ಘೋಷಿಸಿರುವ ರೂ.50.00 
ಕೋಟಿಗಳಲ್ಲಿ ರೂ.7.55 ಕೋಟಿಗಳನ್ನು ಉದ್ಯಾನವನಗಳ 
ಅಭಿವೃದ್ಧಿಗಾಗಿ ಕಾಯ್ದಿರಿಸಲಾಗಿದೆ. 


ನಅಅ 23 ಜಿಇಎಲ್‌ 2020 


(ನಾರಾಯಣ ಗೌಡ) 
ಪೌರಾಡಳಿತ, ತೋಟಗಾರಿಕೆ ಹಾಗೂ ರೇಷ್ಮೆ ಸಚಿವರು. 


CS 0.1 


ಮಂಡ್ಯ ನಗರಗಳಲ್ಲಿನ ನಗರಸಭೆಗೆ ಸೇರಿದ ಉದ್ಯಾನವನಗಳ ಪಟ್ಟಿ 
ಕ್ರಸಂ ಉದ್ಯಾನವನಗಳ ವಿವರ [ಅಳತೆ (ಮೇಜರ್‌ ಗಾವ 
1 |ಶವಸುಮಾರ ಸ್ಥಾಮಿಜಿ ಪಾರ್ಣ ಸ್ಪರ್ಣನಾದ್ರ 146X33 
| 2 |ಸುಧೀರ್‌ ಪಾರ್ಕ್‌,ಸ್ಪರ್ಣಸಂದ್ರ.. 122X33 
3 | ಶನಿಮಹಾತ್ಮ ದೇವಸ್ಥಾದ ಹತ್ತಿರದ ಪಾರ್ಕ್‌, ಸ್ಫಾಸಂದ್ರ 32x27 7 
= [ದ್ಯಾ ಪಾರ್ಣ ಸನಾ HOGS 
5  [ಮೂಡಲಗಿರಿ ಪಾರ್ಣ ಸ್ಕಾಸಂದ್ರ 21X27 
[ಮೂಡಲಗಿ ವಾನ ಪದ ಪಾರ್ಣ್‌ ಸ್ಫಾಸಾದ್ರ 21528 
7 |ಸ್ಪರ್ಣಸಂದ್ರ ಹೌಸಿಂಗ್‌ ಜೋರ್ಡ್‌ ಪಾರ್ಕ್‌ TEE 
| 8 ಸ್ಪ್ರಾಸಂದ್ರ ಹನಂಗ್‌ ಕಾರ್ಡ್‌ ವಾ್‌ 44X52 
9 |ರಾಜ್‌ ಕುಮಾರ್‌ ಬಡಾವಣ್ಯ ಮಾರ್ಣ್‌, SE 
(10 ಮೀದ ಕಾಭಾಗದ ವಾರ್ಣವಿವ್‌ನನ ಮಂಡ್ಯ. 0.5X18X26 
ಮಾರಮ್ಮ ಪಾರ್ಕ್‌, ಉದಯಗಿರಿ. 33X15 
ತಾವರೆಗೆರೆ ಪಾರ್ಕ್‌ ಉದಯಗಿರಿ 30X15 
| 13 |ತಾವರೆಗೆರೆ ಪಾರ್ಕ್‌ ಚಲುವಯ್ಯ ಪಾಣಿ 84X21 
[~ ಟ್ಯಾಂಕ್‌ ಪಾರ್ಕ್‌, ತಾವರೆಗೆರೆ ಚಲುವಯ್ಯ ಪಾರ್ಣ್‌ ೫ (119+128)/2X20 ] 
15 ಚನ್ನಯ್ಯ ಪಾಣ, ಹಾವಹಕ್ಳೆ XE ಹ 
' 16 [ಬಿಸಿಲು ಮಾರಮ್ಮ ದೇವಸ್ಥಾನದ ಪಾರ್ಣ್‌, ಹಾಲಹಳ್ಳಿ. 95X45+54)/2 1 
ಅಶೋಕನಗರದ ಬಾಲ ಭವನದ ಪಾರ್ಕ್‌, ಅಫೊಣನಗದ, 69X102 
ಸ್ಥಾಮಿ ದೇವಸ್ಥಾನದ ಹತ್ತಿರದ ಪಾರ್ಕ್‌. (1287152145 F125)) 
ರ್‌ ಜ್ಯುಬಿಲೆ ಪಾರ್ಕ್‌ 2X0 
ನಗರಸಭೆ ಮುಂಭಾಗದ ಪಾರ್ಕ್‌ ಗಾಂಧಿ ಪಾರ್ಣ 187X(87+107)/2 
ಸುಶೀಲಮ್ಮ ನರ್ಸಿಂಗ್‌ ಮುಂಭಾಗದ ಪಾರ್ಕ್‌ ಪದ್ಯಾನಗರ 75X64 
ಶಿವನಂಜಪ್ಪ ಪಾರ್ಕ್‌ ಸುಭಾಷ್‌ ನನರ Je8xo5 
ಡಿ.ಸಿ. ಕಛೇರಿ ಹಿಂಭಾಗದ ಪಾರ್ಕ್‌ 62X63 
ಕೃನಿ ಫೌಂಡೇಶನ್‌ ಪಕ್ಕದ ಪಾರ್ಕ್‌, ಹೌಸಿಂಗ್‌ ಬೋರ್ಡ್‌ (68+71)/2X(40+202 
I ಡಬಲ್‌ ಪಾರ್ಕ್‌, 2ನೇ ಹಂತ ಹೌಸೀಂಗ್‌ ಜೋಡ್‌ (29+25)/2X(6+18)/2 
ಡಬಲ್‌ ಪಾರ್ಕ್‌, 2ನೇ ಹಂತ ಹೌನೀಂಗ್‌ ಬೋರ್ಡ್‌-2 (55+56)/2X(52+28)/2 
ಶರ್‌ ರವರೆ ಮನೆಯ ಪತ್ರಾರದ ವಾಹ ಹನಾನ್‌ ಪಾರ್‌ ನಾ 
ಪ್ರಕಾಶ್‌ ಮನೆ ಮುಂಭಾಗದ ಪಾರ್ಣ್‌ ಹನೀಗ್‌ ಹಾಡ್‌ J 63%30)2X(64728)72 
Ee ಇಣಪತಿ ದೇವ್ತಾನದ ಪ್ರಾರದ ವಾನ್‌ ನನನ [SAKE 
ಮಂಡ್ಯ. 
30 |ಬಂದೀಗೌಡ ಬಡಾವಣೆ ಪಾರ್ಕ್‌, B0X(4+11)/2 
31 |ಬಂದೀಗೌಡ ಬಡಾವಣೆ ಬ್ಯಾಂಕ್‌ ಪಾರ್ಕ್‌. le 
1 


32 [ಗುಂಡೂರಾವ್‌ ಪಾರ್ಕ್‌, ಅಂಬೇಡ್ಕರ್‌ ಸರ್ಕಲ್‌. 


(3+30+26)/3X(50+30)2 


3 |ಅಂಬಜವ್ಯ ಮನೆಯ ಹತ್ತಿರದ ಪಾರ್‌, ಶಂಕರ ನಗರ. 13585 
7 ಸಾರ್‌ ಪನ್ನಯ ಬಡಾವನೆ ವಾಕ್‌ ೯ ಗುತ್ತು ANAS 


438X010 8-21.8)2+ 
(15X18.5+20.5)/2 


35 |ಡುತ್ತಲು ಹರಿಜನ ಕಾಲೋನಿ ಪಾರ್ಕ್‌ ಗುತ್ತಲು 
36 |ಚಿಕ್ಲೇಣೌಡನದೊಡ್ಡಿ ಪಾರ್ಕ್‌. 


58.5X51.5 
Tans ಜಾನ್‌ ಪಾರ್ಜ್‌-1 84X15 
34 ಅ. ವಿ. ಕ ಲೇಔಟ್‌ ಪಾರ್ಕ್‌ 0. 5X31X28 
39 ಮಿಲ್‌ ಮುಂಭಾಗ ಕುನವೆಂಪುನಗರ |(87+66)2X(294+50)/2 
30 ಮರೀಗೌಡ ಬಡಾವಣೆ 3ನೇ ಕ್ರಾಸ್‌ ಬನ್ನೂರು ರಸ್ತೆ AOHSSNNS2+23)2 


೫ ಪರಗ್‌ಡ ಬಡಾವಣ 2ನೇ ಕ್ರಾನ್‌ ಡಾ ಚಂದ್ರಶೇಖರ ಮನೆ ಮುಂಭಾಗ [11X18 


iE 


ಪಾರ್ಕ್‌ 
I. 
42 |ಷುಗರ್‌ ಟೌನ್‌ ಪಾರ್ಕ್‌-2 28X30 
28X35 
27X58 { 


Lider 
TA 


ಜಿಲ್ಲಾ ನಗರಾಭಿವೃದ್ಧಿ ಕೋಶ, 
ಮಂಡ್ಯ ಜಿಲ್ಲೆ ಮಂಡ್ಯ 
ಒಲಂಡ್ಯ ಲ್ಫೆ ್ಯ 


